ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 26 | 

ಸದಸ್ಯರ ಹೆಸರು ಶ್ರೀ ಎಸ್‌.ರುದ್ರೇಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 13.09.2021 ಲ 

ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 

ಪ್ರಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಉತ್ಪಾದಿಸುತ್ತಿರುವ ರಾಜ್ಯದಲ್ಲಿ ವಿದ್ಯತ್‌ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗಿದ್ದರೂ, 
ವಿದ್ಯಚ್ವಕ್ಲಿ ಪ್ರಮಾಣ ಎಷ್ಟು | ಬೇಡಿಕೆಗೆ ಸೀಮಿತವಾಗಿ ವಿಯ್ಯತ್‌ ಉತ್ಪಾದನೆಯನ್ನು 
ಮತ್ತು ಬೇಡಿಕೆ ಎಷ್ಟು? ಮಾಡಲಾಗುತ್ತಿದೆ." ಪ್ರಸ್ತುತ ಸೆಪ್ಟೆಂಬರ್‌-20201 ರ ಮಾಹೆಯಲ್ಲಿ 

ದಿನವಹಿ ಸರಾಸರಿ 175 ದಶಲಕ್ಷ ಯೂವಿಟ್‌ ಗಳಷ್ಟು ವಿದ್ಯುತ್ತನ್ನು 
ಉತ್ಪಾದಿಸಲಾಗಿರುತ್ತದೆ. ' - 

ಆ) | ಯಾವ ಮೂಲದಿಂದ ಎಷ್ಟು ರಾಜ್ಯದಲ್ಲಿ 2021-22ನೇ ಸಾಲಿನಲ್ಲಿ: ಬಪ್ರಿಲ್‌-2021ರ೦ದ | 
ವಿದ್ಯಚ್ಛ್ಚಕ್ತಿ - | - ಆಗಸ್ಟ್‌-2021ರ ಅಂತ್ಯದವರೆಗೆ ವಿವಿಧ ಮೂಲಗಳಿಂದ ಲಭ್ಯವಾದ 
ಉತ್ಪಾದಿಸಲಾಗುತ್ತಿದೆ. ವಿದ್ಯತಿನ ಪ್ರಮಾಣದವಿವರಗಳು ಕೆಳಕಂಡಂತಿವೆ:- 

2021-22ನೇ ಸಾಲಿನಲ್ಲಿ ಏಪ್ರಿಲ್‌-2021 
ರಿ೦ದ ಆಗಸ್ವ್‌-2021ರ ಅಂತ್ಯದವರೆಗೆ 
ವಿದ್ಯುತ್ತಿನ ಮೂಲ ಲಭ್ಯವಾದ ವಿದ್ಯುತ್ತಿನ ಪ್ರಮಾಣ 
(ದ.ಲ.ಯೂ) ತಾತ್ಮಾಲಿಕ) 
ಜಲವಿದ್ಯುತ್‌ 5494873 
ಶಾಖೋತ್ಪನ್ನ 6318.875 
ಕೇ೦ದ್ರ ಸರ್ಕಾರ ಸ್ವಾಮ್ಯದ 
ವಿದ್ಯುತ್‌ ಉತ್ಪಾದನಾ ಸ 
ಘಟಕಗಳಿ೦ದ ರಾಜ್ಯದ I 
ಪಾಲು 
ಅಸಂಪ್ರದಾಯಿಕ 
ಮೂಲಗಳಿಂದ 11728.930 
ಸೌರವಿಯ್ಯತ್‌) : 
ಬೃಹತ್‌ಐ.ಪಿ.ಪಿ. 1184.636 
ಜಿಂದಾಲ್‌ 223.706 
ರ ಒಟ್ಟು 29968.66 
ಇ) | ವಿದ್ಯುಚ್ಛಕ್ತಿ ವಿತರಣೆಯಲ್ಲಿ 2020-21ನೇ ಸಾಲಿನಲ್ಲಿ ವಿದ್ಯತ್‌ ಸರಬರಾಜು ಕಂಪನಿಗಳ 


ಆಗುತ್ತಿರುವ ಸೋರಿಕೆ. ಪುಮಾ 
ಎಷ್ಟು; . 


ವಿತರಣಾ ನಷ್ಟದ ಶೇಕಡವಾರು ವಿವರಗಳು ಕೆಳಕಂಡಂತಿವೆ: 


2020-21ನೇ ಸಾಲಿನಲ್ಲಿ 
ಶೇಕಡವಾರು ವಿತರಣಾ 
ಪಷ್ಟ (Provisional) 


ವಿದ್ಯುತ್‌ 
ಸರಬರಾಜು ಕಂಪನಿ 


ಬೆಸ್ಮಾಂ 11.06 
ಮೆಸ್ಕಾಂ 9.86 

ಸೆಸ್ಕ್‌ 12.75 
ಹೆಸ್ಕಾಂ 13.25 


11.73 


ಜಿಸ್ಕಾಂ 


2- 


ಈ) 


ಸೌರಶಕ್ತಿ ವಿದ್ಯುತ್‌ ಉತ್ಪಾದನೆಗೆ 


ಸರ್ಕಾರದ ಚಿ೦ತನೆಗಳೇಮು 


ಸೌರಶಕ್ತಿ 2014-21 ರಡಿ ನಿಗದಿಪಡಿಸಿದ ಶೇ.8 ರಷ್ಟು ಸೌರ 
ನವೀಕರಿಸಬಹುದಾದ ಇಂಧನ ಖರೀದಿ ಬಾಧ್ಯತೆ (Solar Renewable 
Energy Purchase Obligation-ಆರ್‌.ಪಿ.ಓ) ಗುರಿಯನ್ನು ನಿಗದಿತ 
ಅವಧಿಯೊಳಗಡೆ, ತಲುಪಲಾಗಿದೆ. ಈವರೆಗೆ 7144.66 ಮೆಗಾವ್ಯಾಟ್‌ 
ನಷ್ಟು ಸಾಮರ್ಥ್ಯದ ಸೌರ ಘಟಕಗಳು.ಅನುಷ್ಠಾಸಗೊಂಡಿರುತ್ತದೆ. 


ಇನ್ನಿತರ ಉದ್ದೇಶಿತ ಯೋಜನೆಗಳ ವಿವರಗಳು ಈ 
ಕೆಳಗಿನಂತಿರುತ್ತದೆ. 


« ಕೇಂದ್ರ ಸರ್ಕಾರದ ಎಮ್‌.ಎನ್‌.ಆರ್‌.a ಯ Prime Minister-Kisan 
Urja Suraksha Evam Utthan Mahabiyan-(PM-KUSUM) 
Component C ಯೋಜನೆಯಡಿ ಒಟ್ಟು 250,000 ಕೃಷಿ ಪಂಪ್‌ಸೆಟ್‌ಗಳ 
ಫೀಡರ್‌ಗಳಿಗೆ ಸೋಲಾರ್‌ ಘಟಿಕಗಳನ್ನು ಅಳವಡಿಸುವ 
ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


« ಕಲ್ಬರ್ಗಿಯಲ್ಲಿ 500 ಮೆ.ವ್ಯಾ ಸಾಮರ್ಥ್ಯದ ಸೋಲಾರ್‌ ಪಾರ್ಕ್‌ನ್ನು 
ನಿರ್ಮಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ರಾಜ್ಯದಲ್ಲಿ ಕೆಡಲ್‌ 
ವತಿಯೆಂದ ಪ್ರಾಯೋಗಿಕವಾಗಿ ಬ್ಯಾಟರಿ ಶೇಖರಣಾ ವ್ಯವಸ್ಥೆಯನ್ನು 
ಹೊಂದಿದ ಘಟಕವನ್ನು ಮತ್ತು ತೇಲುವ ಸೋಲಾರ್‌ ಘಟಕವನ್ನು 
ಸ್ಥಾಪಿಸಲು ಕಮ ಕೈಗೊಳ್ಳಲಾಗುತ್ತಿದೆ. 


* ಕೊಪ್ಪಳ, ಗದಗ ಮತ್ತು ಬೀದರ್‌ ಜಿಲ್ಲೆಗಳಲ್ಲಿ ತಲಾ 600 ಮೆ.ವ್ಯಾಟ್‌ 
ಸಾಮರ್ಥ್ಯದ ra Mega Renewable Energy Power Project 
(UMREPP) ಯೋಜನೆಗಳನ್ನು SEC! ಸಹಯೋಗದೊಂದಿಗೆ KSPDCL 
ಸಂಸ್ಥೆಯಿಂದ ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಉ) 


ವಾ ಎರಡು ವರ್ಷಕೊಮ್ಮೆ 


ವಿದ್ಯತ್‌ ದರ ಜಏರಿಸುತ್ತಿರಲು 
ಕಾರಣವಮೇನು:; ದರ 
ನಿಯಂತ್ರಣಕ್ಕೆ ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು? 


ವಿದ್ಯತ್‌ ದರವನ್ನು ಹೆಚ್ಚಿಸಲು ಕಾರಣವಾಗುವ ಪ್ರಮುಖ 
ಅಂಶಗಳು ಈ ಕೆಳಕಂಡಂತಿವೆ: 


1 ವಿದ್ಯುತ್‌ ಬೇಡಿಕೆಯನ್ನು ಪೂರೈಸಲು ಹೊಸ ಉಷ್ಣ. ಕೇ೦ದ್ರ ಹಾಗೂ 
ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ವಿದ್ಯುತ್ತನ್ನು ಖರೀದಿಸ 
ಬೇಕಾಗಿರುವುದರಿಂದ ವಿದ್ಯುತ್‌ ಖರೀದಿಯ ವೆಚ್ಚವು ವರ್ಷದಿಂದ 
ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಆದುದರಿಂದ ಜಕಾತಿ ಹೆಚ್ಚಳವು 
ಅನಿವಾರ್ಯವಾಗಿದೆ. 

2) ದೀರ್ಪಕಾಲದ ವಿದ್ಯತ್‌ ಖರೀದಿ ಒಪ್ಪಂದಗಳಿಂದಾಗಿ ವಿದ್ಯುತ್‌ 
ಸರಬರಾಜು ಕಂಪಬಿಗಳು ಉಷ್ಣ ಕೇಂದ್ರಗಳಿಗೆ ಪ್ರತಿ ತಿಂಗಳು ನಿಗದಿತ 
ವೆಚ್ಚವನ್ನು ಭರಿಸಬೇಕಾಗುತ್ತದೆ. 

3) ಇದಲ್ಲದೆ, ನೌಕರರ ಸಂಬಳದ ಪರಿಷ್ಯ ರಣೆ, ಕಾರ್ಯ ಮತ್ತು 

ನಿರ್ವಹಣಾ ವೆಚ್ಚ, ಬಂಡವಾಳ ವೆಚ್ಚ ಮತ್ತು ಕಾರ್ಯನಿರತ 

ಬಂಡವಾಳಕ್ಕಾಗಿ ಸಾಲಗಳ ಮೇಲಿನ ಬಡ್ಡಿ ವೆಚ್ಚಗಳು ಜಕಾತಿ 
ಪರಿಷ್ಕ್ಠರಣೆಯಲ್ಲಿ ಒಳಗೊಂಡಿರುತ್ತದೆ. 

ವಿದ್ಯುತ್‌ ಖರೀದಿ ವೆಚ್ಚ ಮತ್ತು ವಿದ್ಯುತ್‌ ಮಾರಾಟಿದಿಂದ ಬರುತಿರುವ 

ವ್ಯತ್ಯಾಸವು ಹೆಚ್ಚಾಗುತ್ತಿದ್ದು, ವಿದ್ಯತ್‌. ದರ ಏರಿಕೆಯು 

ಅಬಿವಾರ್ಯವಾಗಿರುತ್ತದೆ.. 


ದರ ವಿಗದಿಪಡಿಸುವ ಅಧಿಕಾರವು ಕರ್ನಾಟಕ ವಿದ್ಯುಚ್ಛಕ್ತಿ 
ನಿಯಂತ್ರಣ ಆಯೋಗದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. 


4 


ಮ 


"ಸಂಖ್ಯೆ: ಎನರ್ಜಿ 202 ಇಬಿಎಸ್‌ 2021 ನ EW 


(೦ ಸುನಿಲ್‌ ಕುಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರು 


